ಕನಾಟಕ ವಿಧಾನ ಪರಿಷತು 


( ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1384 


: ಶ್ರೀ ಅರುಣ ಶಹಾಪೂರ 
24-12-2೦೦1 
ಸಮಾಜ ಕಲ್ಯಾಣ ಮತ್ತು ಹಿಂದುಆದ ವರ್ಗಗಳ ಕಲ್ಯಾಣ ಸಚಿವರು 


ಕಾರಣಕ್ಸಾಗಿ ಮಾಡಲಾಗುತ್ತಿಲ್ಲ ಇರುವ 


ಸಮಸ್ಯೆಗಳೇನು: 

ಇ) | ಈ ಸಮಸ್ಯಗಳನ್ನು ಸರಪಡಿಸುವ 
ನಿಟ್ಟನಲ್ಲ ಸರ್ಕಾರ ಕೈಗೊಂಡ 
ಕ್ರಮವೇನು (ವಿವರಗಳನ್ನು 
ಒದಗಿಸುವುದು) 

ಕು 7 ಮಾನ ನಮಾ ಇಷಾ 


ಮಾಡಲು ಕ್ರಮ ವಹಿಸಲಾಗುವುದು? 


ಕ್ರ.ಸಂ. ಪ್ರಶ್ನೆ ಉತ್ತರ 
ಅ ಕೆ.ಸ್‌ ಸಂಸೆಗಳ ಸೆಂ ನೌಕರರಿಗೆ 
ಪತ್‌ ನಂ್ಞಗರ ನ SSE ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ 
EES dd Bus ಇ 37 | ಸಂಘದಡಿಯಲ್ಲನ ವಸತಿ ಶಾಲೆ/ಕಾಲೇಜುಗಳಲ್ಲ 
SE RSE ಕಾರ್ಯ ನಿರ್ವಹಿಸುತ್ತಿರುವ ಬೋಧಕ; 
ತೇನ 1೦8.2೦1೨ ರ ಪಕಾರ ಬೋಧಕೇತರ ಸಿಬ್ಬಂದಿಗಳಗೆ 2೦16 ರಲ್ಪ ನೂತನ 
ಸರ್ಕಾರದ ವಂತಿಗೆಯನು, ದಿನಾಂಕ: | ನಿ೦ಚಣಿ ಯೋಜನೆಯನ್ನು ಅಳವಡಿಸಿ 
RPE NS NGS ೩6 | ಆದೇಶಿಸಲಾಗಿದೆ. ಅದರಂತೆ ಎನ್‌.ಪಿ.ಎಸ್‌ ನ 
ಹೆಚ್ಚಿಸಲಾಗಿದ್ದು, ಸದರಿ ಷೆಹೊದ ee ic WF ವಂತಿಗೆಯನ್ನು ಪಾವತಿ 
ಆದೇಶದಂತೆ ಎನ್‌.ಪಿ.ಎಸ್‌ ವಾ್‌ 
ಎಂ೦ಪ್ಲಾಯರ್‌ ವಂತಿಗೆಯನ್ನು 14% is ER 
ಅನ್ನು ಕ್ರೈಸ್‌ ನೌಕರರಿಗೆ ಜಮಾ ಸರ್ಕಾರದ ಆದೇಶ ಸಂ ಶೈ: ಆಇ 37 
ಮಾಡಲಾಗುತಿದೆಯೇ:; ಪಿ.ಇ.ಎನ್‌ 2೦1೨, ದಿನಾಂಕ: 31೦8.2೦1೨ ರ 
ಆ) '] ಅಮಾ ಮಾಡದಿದ್ದ. ಯಾವ್‌] ಪ್ರಕಾರ ಸರ್ಕಾರದ ವಂತಿಗೆಯನ್ನು ದಿನಾಂಕ: 


೦1.೦4.2೦1೨ ರಿಂದ ಜಾರಿಗೆ ಬರುವಂತೆ ಶೇ.10 
ರಿಂದ 14ಕ್ಕೆ ಹೆಚ್ಚಸಲಾಗಿದ್ದು, ಕರ್ನಾಟಕ ವಸತಿ 
ಶಿಕ್ಷಣ ಸಂಸ್ಥೆಗಳ ಸಂಘದಡಿಯಲ್ಪನ ವಸತಿ 
ಶಾಲೆ/ಕಾಲೇಜುಗಳಲ್ಲ ಕಾರ್ಯ ನಿರ್ವಹಿಸುತ್ತಿರುವ 
ಬೋಧಕ/ಬೋಧಕೇತರ ಸಿಬ್ಬಂದಿಗಳಗೂ 
ಎನ್‌.ಪಿ.ಎಸ್‌ ಎಂಪ್ಲಾಯರ್‌ ವಂತಿಗೆಯನ್ನು ಶೇ.10 
ರಿಂದ ಕ್ಕೆ ಹೆಚ್ಚಿಸುವಂತೆ ಆರ್ಥಿಕ ಇಲಾಖೆಯ 
ಅನುಮೋದನೆ  ಕೋರಲಾಗಿದ್ದು, ಅನುಮೋದನೆ 
ದೊರೆತ ನಂತರ ನಿಯಮಾನುಸಾರ ವಸತಿ 
ಶಾಲೆ/ಕಾಲೇಜುಗಳ್ರ ಕಾರ್ಯ ನಿರ್ವಹಿಸುತ್ತಿರುವ 
ಬೋಧಕ/ಬೋಧಕೇತರ ಸಿಬ್ಬಂದಿಗಳಗೆ ಶೇ.14% 
ರಷ್ಟು ಎನ್‌.ಪಿ.ಎಸ್‌ ಎಂಪ್ಲಾಯರ್‌ ವಂತಿಗೆಯನ್ನು 
ಪಾವತಿಸಲು ಕ್ರಮವಹಿಸಲಾಗುವುದು. 


a 
ಸಂಖ್ಯೆ: ಸಕಇ 567 ಮೊದೇಶಾ 2೦೭! 


(ಕೋಟ ಶ್ರೀ ಹಾರಿ) 
ಸಮಾಜ ಕಲ್ಯಾಣ ಮತ್ತು 
ಹಿಂದುಆದ ವರ್ಗಗಳ ಕಲ್ಯಾಣ ಸಚಿವರು. 


